(ಅ) 


(ಆ) 


ಕರ್ನಾಟಕ ವಿಧಾನ ಪರಿಷತ್ತು 


ವರ್ಷಗಳಿಂದ ಸಂಚಾರಿ 
ನಿಯಮ ಉಲ್ಲಂಘನೆಯಿಂದ ಬೆಂಗಳೂರು 
ಸೇರಿದಂತೆ, ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಂದ 
ಸಂಗ್ರಹವಾದ ದಂಡದ ಮೊತ್ತವೆಷ್ಟು; 
(ಜಿಲ್ಲಾವಾರು ವಿವರ ನೀಡುವುದು) 


0 ಲಾತಿ ಮೊತ್ತವನ್ನು 
ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ; 


2051 

ಶ್ರೀ ದಿನೇಶ್‌ ಗೂಳಿಗೌಡ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
17.03.2022 

ಗೃಹ ಸಚಿವರು 


ಉತ್ತರೆ 


ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ವಿರುದ್ಧ ಮೋಟಾರು 
ವಾಹನ ಕಾಯ್ದೆಯಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದ್ದು, ಈ 
ಪ್ರಕರಣಗಳಿಂದ ಸಂಗ್ರಹಿಸಲಾದ ದಂಡ ಮೊತ್ತದ ವಿವರಗಳು ಈ 
ಕೆಳಕಂಡಂತಿದ್ದು, ನಗರ/ಜಿಲ್ಲಾವಾರು ವಏವರಗಳನ್ನು . ಅನುಬಂಧದಲ್ಲಿ 
ಲಗತ್ತಿಸಲಾಗಿದೆ. 


186,97,20,046/- 
208,47,79,515/- 


2 | 
2021 265,52,97,293/- 


660,97,96,854/- 


ಸಂಚಾರ ನಿ ್ಸ್ನಿ ಉಲ್ಲಂಘಸು: ವ ಟಾರು ವಾ 

ಕಾಯ್ದೆ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದ್ದು, ಈ 

ಪ್ರಕರಣಗಳಿಂದ ಸಂಗಹಿಸಲಾದ ಸ್ಥಳದಂಡ ಮೊತ್ತವನ್ನು ಸರ್ಕಾರದ 

ಖಜಾನೆಗೆ ನೇರವಾಗಿ ಜಮೆ ಮಾಡಲಾಗುತ್ತದೆ. 

ಸಂಚಾರ ಸುಧಾರಣೆಗಾಗಿ ಸರ್ಕಾರವು ಅನುದಾನವನ್ನು ಬಿಡುಗಡೆ 

ಮಾಡುತ್ತಿದ್ದು, ಬಿಡುಗಡೆ ಮಾಡುವ ಸದರಿ ಅನುದಾನದಲ್ಲಿ ಈ ಕೆಳಕಂಡ 

ಯೋಜನೆಯ ಉದ್ದೇಶಗಳಿಗಾಗಿ ಅನುದಾನವನ್ನು ಸದುಪಯೋಗ 
ಪಡಿಸಿಕೊಳ್ಳಲಾಗುತ್ತದೆ. 

1 ಸಿಗ್ನಲ್‌ ಲೈಟ್ಸ್‌ ಸಿಸಿ. ಕ್ಯಾಮೆರ, ಹೆದ್ದಾರಿ ಗಸ್ತು ವಾಹನ, ಇಂಟರ್‌ಸೆಪ್ಪರ್‌ 
ವಾಹನ, ಪಿ.ಡಿ.ಎ ಡಿವೈಸ್‌ಗಳ ವಾರ್ಷಿಕ ನಿರ್ವಹಣೆಗಾಗಿ. 

2 ಹೆದ್ದಾರಿ ಗಸ್ತು ವಾಹನ ಯೋಜನೆಯಡಿಯಲ್ಲಿ ರಸ್ತೆ ಅಪಘಾತಗಳನ್ನು 
ನಿಯಂತ್ರಿಸುವ ಸಲುವಾಗಿ ಹೆದ್ದಾರಿ ಗಸ್ತು ವಾಹನಗಳನ್ನು ಖರೀದಿಸಲು. . 

3  ಹೆದ್ದಾರಿಗಳಲ್ಲಿ/ಇನ್ನಿತರೆ ರಸ್ತೆಗಳಲ್ಲಿ ಅತಿ ವೇಗವಾಗಿ ವಾಹನಗಳನ್ನು 
ಚಲಾಯಿಸುವವರ ವಿರುದ್ಧ ಇಂಟರ್‌ಸೆಪ್ಪರ್‌ ವಾಹನಗಳ ಮೂಲಕ 
ಪ್ರಕರಣಗಳನ್ನು ದಾಖಲಿಸಲು ಇಂಟರ್‌ಸೆಪ್ಪರ್‌ ವಾಹನಗಳನ್ನು 
ಖರೀದಿಸಲು. 

4 ಸಂಚಾರ ನಿಯಮಗಳನ್ನು ಉಲ್ಲಂಭಸುವವರ ವಿರುದ್ಧ ಪ್ರಕರಣಗಳನ್ನು 
ದಾಖಲಿಸಲು ಪಿ.ಡಿ.ಎ ಡಿವೈಸ್‌ ಮೇಷಿನ್‌ಗಳನ್ನು ಖರೀದಿಸಲು, 

5 ಸಂಚಾರ ಉಪಕರಣಗಳನ್ನು ಖರೀದಿಸುವ ಸಲುವಾಗಿ. 

6 ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ. ವಾಹನ ಚಾಲಕರುಗಳಿಗೆ, ಸಂಚಾರ 
ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ರಸ್ತೆ ಸುರಕ್ಷತಾ 
ಸಪ್ತಾಹ ಕಾರ್ಯಕ್ರಮಗಳನ್ನು ಆಚರಿಸಲು. 

7 ಬ್ಲಾಕ್‌ಸ್ಪಾಟ್‌ ಆಟೋಮೇಟೆಡ್‌ ಟ್ರಾಫಿಕ್‌ ಸೇಖ್ಪಿ ವನ್‌ಪೋರ್ಸ್‌ಮೆಂಟ್‌ನ್ನು 


1 | ಗಳು Oooo] 


8 ಅಡಪ್‌ಟೀವ್‌/ಸಿಂಗನೈಸ್ಟ್‌ ಸಿಗ್ನಲ್‌ ವಿತ್‌ ರೆಡ್‌ ಲೈಟ್‌ ವಯಲೇಷನ್‌ 
(RLVD)ಅನ್ನು ಅನುಷ್ಠಾನಗೊಳಿಸಲು. 
9° 120 ಸ್ಥಳಗಳಲ್ಲಿ ಆಟೋಮೆಟಿಕ್‌ ನಂಬರ್‌ ಫ್ಲೇಟ್‌ ರೆಕಗ್‌ನೇಷನ್‌(ANPR) 


ಸಿಸಂ 


ವಿತ್‌ ಇಂಟಲಿಜೆಂಟ್‌ ರೆಕಗ್‌ನೇಷನ್‌ ಸ್ಟೇ 


ಕಾರಿಡಾರ್‌ಅನ್ನು ಅನುಷ್ಠಾನಗೊಳಿಸಲು. 

10 ಸಂಚಾರ ಸುಧಾರಣೆಗಾಗಿ ಸುಧಾರಿತ ತಂತ್ರಜ್ಞಾನವನ್ನು 
ಉಪಯೋಗಿಸಿಕೊಂಡು ಹೊಸಯೋಜನೆಗಳನ್ನು ಅನುಷ್ಠಾನಗೊಳಿಸಲು. 

1 ಗೌರವಾನ್ನಿತ ಸರ್ವೋಚ್ಛ ನ್ಯಾಯಾಲಯದ ರಸ್ತೆ ಸುರಕ್ಷತಾ ಸಮಿತಿ, ಭಾರತ 
ಸರ್ಕಾರದ ರಸ್ತೆ ಸಾರಿಗೆ & ಹೆದ್ದಾರಿ ಸಚಿವಾಲಯ ಹಾಗೂ ಕರ್ನಾಟಕ 
ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ನಿರ್ದೇಶನಗಳನ್ನು 
ಅನುಷ್ಠಾನಗೊಳಿಸಲು. 


ಆನ್‌ಹೈಡೆನ್‌ಸಿಟಿ 


ಬಳಕೆಯಾಗಿರುವ ಎವರಗಳೇನು? 
ಮಾಹಿತಿ 


ಮೂರು 
ನೀಡುವುದು) 


ವರ್ಷಗಳ 


ಸರ್ಕಾರವು ಸಂಚಾರ ಸುಧಾರಣೆಗಾಗಿ ಅನುದಾನವನ್ನು ಬಿಡುಗಡೆ 
ಮಾಡುತ್ತಿದ್ದು, ಕಳೆದ ಮೂರು ವರ್ಷಗಳಲ್ಲಿ ಬಿಡುಗಡೆ ಮಾಡಲಾದ ಅನುದಾನ 
ಮತ್ತು ವೆಚ್ಚ ಮಾಡಿದ ವಿವರಗಳು ಈ ಕೆಳಕಂಡಂತೆ ನೀಡಲಾಗಿದೆ. 


ಬಿಡುಗಡೆ | ವ್ಯ ಮಾಡಲಾದ 


ವರ್ಷ ಲೆಕ್ಕ ಶೀರ್ಷಿಕೆ ಮಾಡಲಾದ 
ಈ ದಾ: 
ಅನುದಾನ ಅನುದಾನ 


ON | 
2055-00-001-0-01-059 2,40,87,522 5,12,478 
(District Units) 
2055-00-108-0-01-059 
(Cities) 
2055-00-001-0-01-059 
(District Units) 
2055-00-108-0-01-059 
(Cities) 
2041-00-102-0-03-059 
2020-21 | coten 


2,46,00,000 


2018-19 


9,01,00,000 8,13,72,073 


R 
1,28,00,000 1,28,00,000 0 


2019-20 


5,00,00,000 5,00,00,000 


50,00,00,000 30,26,88,132 0 


ಒಟ್ಟು 


67,75,00,000 | 47,09,47,727 | 92,40,405 


ಚಪ: 
2020-21ನೇ ಸಾಲಿನಲ್ಲಿ ಬಿಡುಗಡೆ ಮಾಡಲಾದ ಒಟ್ಟು ಅನುದಾನದಲ್ಲಿ ಬಾಕಿ 
ಉಳಿದಿರುವ ಅನುದಾನ ರೂ.19,73,11,868/- ಗಳನ್ನು ಬೆಂಗಳೂರು ನಗರ 
ಪೊಲೀಸ್‌ ಆಯುಕ್ತರು ಸರ್ಕಾರದ ಆದೇಶ ಸಂಖ್ಯೆಟಿಡಿ 137 ಟಿಡಿಓ 2020, 
ದಿನಾಂಕ:08.03.2021ರ ಪ್ರಕಾರ ಕೆ.ಆರ್‌.ಡಿ.ಸಿ.ಎಲ್‌. ಸಂಸ್ಥೆಯಲ್ಲಿ 


ಠೇವಣಿಯನ್ನಾಗಿಟ್ಟು ಟೆಂಡರ್‌ ಪ್ರಕ್ರಿಯೆಯನ್ನು ಕೈಗೊಂಡಿರುತ್ತಾರೆ. 


el J 


ಹೆಚ್‌ಡಿ 128 ಎಸ್‌ಎಸ್‌ಟಿ 2022 


pure 


ಗೃಹ ಸಚಿವರು 


ಅನುಬಂಧ-1 


DETAILS OF FINE AMOUNT COLLECTED FROM 2019 TO 2021 ) 


ITE 


90054400 89941900 57732650 
62145200 53987550 . 74904550 
44455725 


Bangalore City 


Mysore City 
Hubli Dwd City 


1 
2 
3 


4_| Mangalore City 46985350 65424350 
| 5 |BelagaviCity | 48437080 54172830 
Bangalore District 


13 
25310200 
73 30847800 
20026850 | 
20798700” 
380K ————3o0sos00 | 314204800 39580300 
26217200 | 
20 38510900 34964200 
21 | Udupi | 37254000 41630400 
Davanagere 27720000 23950300 
[23 | Chitradurgs | 17773730 16060000 
26182250 33439300 


[ee 
5 
o 
3 
WN 
ಖಿ. 
[7] 
ವ 
ರಿ 
0 
W 
ಟು 
pee 
fo] 
pues 
Wn 
5 
ce 
ಬ 
tb 
~~ 
“ad 
[4 
21 
[=] 


26285080 27788290 
14186100 10893000 15986900 
28 | Bijapur {34007000 48179250 54934900 
29 [Bagalkor —— [25518100 2524750} eso —] 
30] 5501100 
32488000 58395500 
| 32 | Guibags | 21885000 | 27140200 
31138900 
[Raichur ———[—3000a450 32527200 
[35 [Kopp 27373774 | 24118100 
Bellary 
{include 


[a] 
[1 
Fe 
ಮಿ 
aq 
ps 
ವ 
Nd 
ಟೆ 
=] 
pe] 
o 


35425700 49983350 72222050 


L | Tora | 186,97,20,046 


208,47,79,515 265,52,97,293 


| 25 [Haveri | 19134000 28249700 19213000 


( 


